ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ತನಿಖಾಧಿಕಾರಿಗಳಿಗೆ ವೆಚ್ಚವನ್ನು ನೀಡುವ ಬಗ್ಗೆ 
ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ)- 


389 (407) ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಾಸಿಕವಾಗಿ ತನಿಖಾಧಿಕಾರಿಗಳಿಗೆ ನೀಡುವ ವೆಚ್ಜವೆಷ್ಟು; ಸಿ.ಪಿ.ಐ. ಡಿ.ಎಸ್‌.ಪಿ. ಠಾಣಾವಾರು, ವೃತ್ತವಾರು 
ಉಪವಿಭಾಗಗಳ ಪ್ರತ್ಯೇಕ ವಿವರ ನೀಡುವುದು; 


(ಆ) ಕಳೆದ ಮೂರು ವರ್ಷಗಳಲ್ಲಿ ತನಿಖಾ ವೆಚ್ಚದ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆಯೇ; 
(ಜಿಲ್ಲಾವಾರು ವಿವರ ನೀಡುವುದು) 


(ಇ) ಕಳೆದ ಮೂರು ವರ್ಷಗಳಲ್ಲಿ ತನಿಖಾಧಿಕಾರಿಗಳಿಗೆ ನೀಡಲಾದ ತನಿಖಾವೆಚ್ಚ್‌ ಎಷ್ಟು; (ವಿವರ ನೀಡುವುದು) 
ಪಾವತಿ ಮಾಡಿರುವ ಹಾಗೂ ಪಾವತಿಗೆ ಬಾಕಿಯಿರುವ ವೆಚ್ಚವೆಷ್ಟು? (ವಿವರಗಳನ್ನು ನೀಡುವುದು) 


